ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ರಾಜ್ಯ ಹೆದ್ಮಾರಿಗಳಲ್ಲಿ ಟೋಲ್‌ ಅಳವಡಿಕೆ ಬಗ್ಗೆ 


ಶ್ರೀ ಐವನ್‌ ಡಿ'ಸೋಜಾ (ನಾಮನಿರ್ದೇಶನ ಹೊಂದಿದವರು) - 


597 (642) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ 
ಸಜಿ ವರು ಈ ಬಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯ ಹೆದ್ಮಾರಿಗಳಲ್ಲಿ ಟೋಲ್‌ ಅಳವಡಿಸಲು ಸರ್ಕಾರದ ಮುಂದೆ ಪ್ರಸ್ತಾವನೆ ಇದೆಯೇ ; ಇದ್ದರೆ 
ಯಾವುವು; (ಬಿವರ ನೀಡುವುದು) 


(ಆ) ರಾಜ್ಯ ಹೆದ್ಮಾರಿಗಳ ನಿರ್ವಹಣೆಗೆ ಇಲಾಖೆಯು ಪ್ರತಿವರ್ಷ ವಿನಿಯೋಗಿಸುವ ಹಣವೆಷ್ಟು ; (ಬಿವರ 
ನೀಡುವುದು) 


(ಇ) 2018-19, 2019-2020 ನೇ ಸಾಲಿನಲ್ಲಿ ಎಷ್ಟು ಜಿಲ್ಲಾ ರಸ್ತೆಗಳನ್ನು ರಾಜ್ಯ ಹೆದ್ದಾರಿಗಳಾಗಿ 
ಮೇಲ್ಲರ್ಜಿಗೇರಿಸುವ ಪ್ರಸ್ತಾವನೆಗಳು ಸರ್ಕಾರದ ಮುಂದಿವೆ; (ವಿವರ ನೀಡುವುದು) 


(ಈ) ವರ್ಷವೊಂದಕ್ಕೆ ಸರ್ಕಾರ ಎಷ್ಟು ರಾಜ್ಯ ಹೆದ್ದಾರಿಗಳನ್ನು ಸ್ಥಾಪಿಸಲು ಗುರಿ ಹೊಂದಿದೆ ; ಖಾಸಗಿ 
ಸಹಭಾಗಿತ್ವಕ್ಕೆ ಸರ್ಕಾರದ ಮುಂದಿರುವ ಯೋಜನೆಗಳು ಯಾವುವು? (ವಿವರ ನೀಡುವುದು) 


